7 Ny 


ಕರ್ನಾಟಕ ವಿಧಾನ ಪರಿಷತ್ತು 


ಸದಸ್ಯರ ಹೆಸರು 
ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸಬೇಕಾದ ಸಚಿವರು 


- ಶ್ರೀಕೆ. ಟಿ. ಶ್ರೀಕಂಠೇಗೌಡ (ಪದವೀಧರರ ಕ್ಷೇತು 


1990 
16.03.2022 
ಮಾನ್ಯ ಪಶುಸಂಗೋಪನೆ ಸಚಿವರು. 


ಮಂಡ್ಯ ಜಿಲ್ಲೆಯ ಸಂಕೇಬಾಚಹಳ್ಳಿಯ ಗವಿ 
ರಂಗನಾಥಸ್ಸಾಮಿ ದೇವಾಲಯದ ಬಳಿ ಗಂಡು 
ಕರುಗಳು ಮೇವು ನೀರಿಲ್ಲದೆ ಸಾಯುತ್ತಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


ರಾಜ್ಯದಲ್ಲಿ ಜಾನುವಾರು ಹತ್ಯೆ ಪ್ರತಿಬಂಧಕ 


ಮತ್ತು ಸಂರಕ್ಷಣಾ ಕಾಯ್ದೆ ಜಾರಿಗೆ ಬಂದ 
ನಂತರ ಈ ರೀತಿ ಪ್ರಕರಣಗಳು 
ಹೆಚ್ಚಾಗುತ್ತಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


ಈ ರೀತಿಯಾದ ಯಾವುದೇ ಪ್ರಕರಣಗಳು. ರಾಜ್ಯದ ಇತರೆ 
ಭಾಗಗಳಲ್ಲಿ  ವರದಿಯಾಗಿರುವುದು ಸರ್ಕಾರದ ಗಮನಕ್ಕೆ 
ಬಂದಿರುವುದಿಲ್ಲ. 


ಹಾಗಿದ್ದಲ್ಲಿ, ಗೋ ಶಾಲೆ ಪ್ರಾರಂಭಿಸಿ ಈ ಕರುಗಳ 
ರಕ್ಷಣೆಗೆ ಸರ್ಕಾರ ಕೈಗೊಂಡ ಕ್ರಮಗಳೇನು? 


ಮಂಡ್ಯ ಜಿಲ್ಲೆಯಲ್ಲಿ ಒಟ್ಟು 5 ಖಾಸಗಿ ಗೋ ಶಾಲೆಗಳಿವೆ. ಈ ಗೋ 
ಶಾಲೆಗಳಲ್ಲಿ, ಗಂಡು ಕರುಗಳು, ವಯಸ್ಸಾದ, ಅನಾರೋಗ್ಯ ಪೀಡಿತ, 
ರೈತರು ಬಿಡುವ, ಮಾನ್ಯ ನ್ಯಾಯಾಲಯದ ಆದೇಶದ ಮೇರೆಗೆ 
ಕಳುಹಿಸುವ ಜಾನುವಾರುಗಳನ್ನು ನಿರ್ವಹಣೆ ಮಾಡಲಾಗುತ್ತಿದೆ. 


2021-22ನೇ ಸಾಲಿನಲ್ಲಿ ವಂಟನದ ಲಭ್ಯತೆ ಅನುಗುಣವಾಗಿ ಈ 
ಎಲ್ಲಾ ಗೋಶಾಲೆಗಳಿಗೆ ಒಟ್ಟು 922.61 ಲಕ್ಷ ಅನುದಾನವನ್ನು 
ನೀಡಲಾಗಿದೆ. 


'ಮಂಡ್ಯ ಜಿಲ್ಲೆ ಮದ್ದೂರು ತಾಲ್ಲೂಕಿನ ಚಿಕ್ಕ ಅಂಕನ ಹಳ್ಳಿ ಗ್ರಾಮದ 
ಸ.ನ.804/6ರ 10.00 ಎಕರೆ ಪ್ರದೇಶದಲ್ಲಿ ಸರ್ಕಾರಿ 
ಗೋಶಾಲೆಯನ್ನು ಪ್ರಾರಂಭಿಸಲಾಗುತ್ತಿದೆ. ಇದಕ್ಕಾಗಿ 836.00 


| ಲಕ್ಷಗಳ ಅನುದಾನವನ್ನು ಜಿಲ್ಲಾ ಪ್ರಾಣಿ ದಯಾ ಸಂಘ ಮಂಡ್ಯಕ್ಕೆ 


ಬಿಡುಗಡೆ ಮಾಡಲಾಗಿದೆ. 


ಇ-ಪಸಂಮೀ 90 ಸಲೆವಿ 2022 


(ಪ್ರಭು ಬಿ. ಚ ) 
ಪಶುಸಂಗೋಪನೆ ಸಚಿವರು 


